Na 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸುವ ಸಚಿವರು 


86701114) 
ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಲಸಂಖ್ಯಾತರ 


ಕಲ್ಯಾಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 13.03.2020 
ಕಸ ಪ್‌ ಉತ್ತರ 
ಅ) ಇರ "`ದಾತದ್‌ ರ್ನಾಟವು ಹ 'ರವ್ಯದ್ದ್‌ ನನಾ ತದ್‌ ಹಾಸವಾಗ ಸ್ಥಾಪಿಸಲ್ಪಡುವ 


ಬೆಳೆಯುವಲ್ಲಿ 'ಅಗ್ರ ಸ್ಥಾನದಲ್ಲಿದ್ದು, ಅದೇ ರೀತಿ 
ರಾಜ್ಯದಲ್ಲಿ ಹಲವಾರು ನೇಯ್ಲೆ ಗಿರಣಿಗಳು 
ಹಾಗೂ ಹತ್ತಿ ಗಿರಣಿಗಳಿದ್ದು ಹತ್ತಿ 
ಬೆಳೆಗಾರರನ್ನು ಉತ್ತೇಜಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 


ಜೆನ್ನಿಂಗ್‌, ಸ್ಥಿನಿಂಗ್‌, ವೀವಿಂಗ್‌ ಘಟಕಗಳಿಗೆ 
ಹಾಗೂ ಉತ್ತೇಜನಗಳನ್ನು ನೀಡಲು ಸರ್ಕಾರವು ದಿನಾಂಕ: 
04.11.2019ರಲ್ಲಿ ನೂತನ ಜವಳಿ ಮತ್ತು ಸಿದ್ಧ ಉಡುಪು ನೀತಿ 
2019-24ನ್ನು ಘೋಷಿಸಲಾಗಿದೆ. ಸದರಿ ನೀತಿಯ 
ಅವಧಿಯಲ್ಲಿ ಜವಳಿ ಘಟಕಗಳಿಗೆ ವಿವಿಧ ಕಾಂಪಹೋನೆಂಟ್‌ಗಳ 
ಅಡಿ ಈ ಕೆಳಕಂಡ ಪ್ರೋತ್ಸಾಹಧನಗಳನ್ನು ನೀಡುವ 
ಅವಕಾಶವಿರುತ್ತದೆ:- 
* ಬಂಡವಾಳ ಸಹಾಯಧನ 
ಬಡ್ಡಿ ಸಹಾಯಧನ 
ವಿದ್ಯುಚ್ಛಕ್ತಿ ಮರುಪಾವತಿ 
ವೇತನ ಸಹಾಯಧನ 
ಇ.ಎಸ್‌.ಐ& ಇ.ಪಿ.ಎಫ್‌ ಮರುಪಾವತಿ ಸಹಾಯಧನ 
(ಎಂ.ಎಸ್‌.ಎಂ.ಇ) 
* ಮುದ್ರಾಂಕ ಶುಲ್ಕ ವಿನಾಯಿತಿ & ನೋಂದಣಿ ಶುಲ್ಕ 
ರಿಯಾಯಿತಿ. 


ಈ ಘಟಕಗಳ ಸ್ಥಾಪನೆಯಿಂದಾಗಿ, ರಾಜ್ಯದ ಹತ್ತಿ ಬೆಳೆಗಾರರಿಗೆ 
ಅವರು ಬೆಳೆದ ಹತ್ತಿ ಬೆಳೆಗೆ ಸ್ಥಳೀಯವಾಗಿ ಹೆಚ್ಚಿನ ಮಾರುಕಟ್ಟೆ 
ಒದಗಿಸಿ ಉತ್ತಮ ದರ ಸಿಗುವಂತೆ ಹತ್ತಿ ಬೆಳೆಗಾರರನ್ನು 
ಉತ್ತೇಜಿಸಲಾಗುತ್ತಿದೆ. 


ಆ) 


ರಾಜ್ಯ ಸರ್ಕಾರೆದೆ ಸ್ಥಾಮೃದಲ್ಲಿರುವ ಕರ್ನಾಟಕ [ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವನ್ನು ಅಕ್ಟೋಬರ್‌ 


ಕೈಮಗ್ಗ ಅಭಿವೃದ್ಧಿ ನಿಗಮವನ್ನು (KDC) 
ಯಾವಾಗ ಆರಂಭಿಸಲಾಯಿತು ಮತ್ತು ಅದರ 
ಕಾರ್ಯಸ್ಥಾನವೆಲ್ಲಿದೆ; 


1975ರಲ್ಲಿ ಪ್ರಾರಂಭಿಸಲಾಗಿದ್ದು, ನಿಗಮದ 


ಕಾರ್ಯಸ್ಥಾನ ಹುಬ್ಬಳ್ಳಿಯಲ್ಲಿರುತ್ತದೆ. 


ಕೇಂದ್ರ 


ಇ) 


ಕಳೆದ್‌`್‌ಮೂರು`ವರ್ಷಗಳ ಅವಧಿಯಲ್ಲಿ `ಈ 
ನಿಗಮದಿಂದ ಹಾಗೂ ನಿಗಮದ ಸಹಾಯ 
ದಿಂದ ಉತ್ಪಾದಿಸಲಾದ ಒಟ್ಟು ಬಟ್ಟೆಯ 


ಪ್ರಮಾಣ ಮತ್ತು ಮೊತ್ತವೆಷ್ಟು 


ಕಳೆದೆ ಮೂರು' ವರ್ಷಗಳಲ್ಲಿ `ನಿಗಮದ್‌ `ಉತ್ಪದಸಲಾದ 
ಹತ್ತಿ ಮತ್ತು ರೇಷ್ಮೆ ಬಟ್ಟೆಗಳ ಪ್ರಮಾಣ ಮತ್ತು ಮೊತ್ತದ 
ವಿವರಗಳನ್ನು ಅನುಬಂಧ-1ರಲ್ಲಿ ಒದಗಿಸಿದೆ. 


ಕೇಂದ್ರ ಸ್ಥಾನವನ್ನು ಹುಬ್ಬಳ್ಳಿಗೆ 
ಸ್ಥಳಾಂತರಿಸಲಾಗಿದೆಯೇ; ಇದ್ದಲ್ಲಿ ಯಾವ 


ವರ್ಷದಲ್ಲಿ ಸ್ಥ ಛಾಂತರಿಸಲಾಯಿತು; 


ಈ) ಈ ಪತರ್‌ `ಬಷ್ಟಯನ್ನು ಸರ್ಕಾರದ [ರ್ನಾದಕ ಕೃಮಗ್ಗ ಅಭಿವೃದ್ಧ 'ನಗಮದಡ ಉತ್ಪಾದಿಸಲಾದ } 
ಯೋಜನೆಯಲ್ಲಿರುವ ಸರ್ಕಾರಿ ಸ್ಥಾಮ್ಯದ | ಬಟ್ಟೆಗಳನ್ನು ಶಿಕ್ಷಣ ಇಲಾಖೆಯ ವಿದ್ಯಾವಿಕಾಸ 
ಸಂಸ್ಥೆಗಳಿಗೆ ಮಾರಾಟ ಮಾಡಲಾಗುತ್ತಿದೆಯೇ; | ಯೋಜನೆಯಡಿ ಶಾಲಾ ಮಕ್ಕಳಿಗೆ ಸಮವಸ್ತವನ್ನು 
ಇದ್ದಲ್ಲಿ, ಕಳೆದ ಮೂರು ವರ್ಷಗಳ ಸರಬರಾಜು ಮಾಡಲಾಗುತ್ತಿದ್ದು, ಕಳೆದ ಮೂರು ವರ್ಷಗಳ 
ವಹಿವಾಟಿನ ವಿವರ ನೀಡುವುದು; ವಹಿವಾಟಿನ ವಿವರಗಳನ್ನು ಅನುಬಂಧ-2ರಲ್ಲಿ ಒದಗಿಸಿದೆ. 

ಉ) ಕರ್ನಾಟಕ ಕೈಮಗ್ಗ `'ಅಭಿವೃದ್ಧಿ ನಿಗಮದ | ಕರ್ನಾಟಕ ಕೈಮಗ್ಗ * ಅಭಿವೈದ್ಧಿ ನಗಮದ್‌ೇಂದ್ರೆ ಸ್ಥಾನವನ್ನು 


ಬೆಂಗಳೂರಿನಿಂದ ಹುಬ್ಬಳ್ಳಿಗೆ 
ಲಾಗಿರುತ್ತದೆ. 


1997ರಲ್ಲಿ ಸ್ಥ ಛಾಂತರಿಸ 


ಊ) [ಸದರಿ ಸಂಸ್ಥೆಯನ್ನು ಸ್ಥಳಾಂತರಿಸಿದೆ ನೆಂತರ 


ಇದರ ಕಾರ್ಯಸ್ಥಾನವು ಹುಬ್ಬಳ್ಳಿಯಲ್ಲಿದೆಯೇ; 
ಅಥವಾ ನೆಪಕ್ಕೆ ಹುಬ್ಬಳ್ಳಿಯಲ್ಲಿದ್ದು, 
ಬೆಂಗಳೂರಿನಿಂದ ಕಾರ್ಯನಿರ್ವಹಿಸುತ್ತಿದೆ 
ಎಂಬುದಾಗಿ ಕೇಳಿ ಬರುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಇದಕ್ಕೆ 
ಕಾರಣಗಳೇನು? (ವಿವರ ನಿಡುವುದು) 


ನಿಗಮದ ಕೇಂದ್ರ ಕಚೀರ ಹುಬ್ಬಳ್ಳಿಯಲ್ಲಿದ್ದರೂ'ಸಹೆ ಬಹುತೇಕೆ 
ನಿಗಮದ ವಿಭಾಗಗಳು ಬೆಂಗಳೂರಿನಲ್ಲಿಯೇ ಕಾರ್ಯ 
ನಿರ್ವಹಿಸುತ್ತಿದ್ದವು, ಆದರೆ ದಿನಾಂಕ: 16.02.2019 ಮತ್ತು 
05.03.2019ರ ನಿಗಮದ ಆದೇಶದನ್ವಯ. ಈ ಕೆಳಗೆ 
ನಮೂದಿಸಿರುವ ಕೆಲವು ವಿಭಾಗಗಳನ್ನು ಹೊರತುಪಡಿಸಿ, 


ಎಲ್ಲಾ ವಿಭಾಗಗಳನ್ನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ 
ಸ್ಥಳಾಂತರಿಸಲಾಗಿದ್ದು, ಪ್ರಸ್ತತ ಸದರಿ ಸಿಬ್ಬಂದಿಗಳು ಹುಬ್ಬಳ್ಳಿ 
ಕೇಂದ್ರ ಕಚೇರಿಯಿಂದಲೇ  ಕಾರ್ಯನಿರ್ವಹಿಸುತ್ತಿದ್ದಾರೆ. 


ಇದರಿಂದ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವು ಪ್ರಸ್ತುತ 
ಪೂರ್ಣ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿಯೇ ಕಾರ್ಯ 
ನಿರ್ವಹಿಸುತ್ತಿದೆ. ಉಳಿದಂತೆ ಬೆಂಗಳೂರಿನಲ್ಲಿ ಸರ್ಕಾರದ 
ಮಟ್ಟದಲ್ಲಿ ನಡೆಯುವ ಸಭೆಗಳಿಗೆ ಹಾಜರಾಗುವ ಸಲುವಾಗಿ 
ಹಾಗೂ ನಿಗಮದ ಬ್ಯಾಂಕ್‌ ಖಾತೆಗಳನ್ನು ಬೆಂಗಳೂರಿನಲ್ಲಿ 
ಹೊಂದಿರುವ ಕಾರಣ ಕೇವಲ ಹಣಕಾಸು ನಿಯಂತ್ರಕರ 
ಕೆಲವು ಸಿಬ್ಬಂದಿ, ಸಿದ್ದ ಸರಕು ದಾಸ್ತಾನು ಉಗ್ರಾಣ ಮತ್ತು 
ಸಗಟು ಮಾರಾಟ ವಿಭಾಗಗಳು ಮಾತ್ರ ಬೆಂಗಳೂರಿನಲ್ಲಿ 
ಕಾರ್ಯನಿರ್ವಹಿಸುತ್ತಿವೆ. 


ಸಂ ವಾಕಿ TARE 2020 


NN ಪಾಟೀಲ್‌) 


ಕೈಮಗ್ಗ ಮತು ಜವಳಿ ಹಾಗೂ ಅಲಸಂಖ್ಧಾತರ ಕಲ್ಲಾಣ ಸಚಿವರು 
per) ಬ f) ) 


ಅನುಬಂಧ- 1 


ಕರ್ನಾಟಕ ಕೈಮಗ್ಗ ಅಭವೃದ್ಧಿ ನಿಗಮ ನಿಯಮಿತ, ಪ್ರಧಾನ ಕಛೇರಿ ಹುಬ್ಬಳ್ಳ 
ಕಳೆದ ಮೂರು ವರ್ಷಗಳಲ್ಲ ನಿಗಮದಣ್ಣ ಉತ್ಪಾದಿಸಲಾದ ಹತ್ತಿ ಮತ್ತು ರೇಷೆ ಬಟ್ಟೆಗಳ ಪ್ರಮಾಣ ಮತ್ತು ಮೊತ್ತದ ವಿವರ: 


£ 
ಜವಳ ಅಭವೃದ್ಧಿ (he ಹಾಗೂ 


ನಿರ್ದೇಶಕರು ಕೈಮಗ್ಗ ಮತ್ತು ಜವಳ್ಚ. 


ಅನುಬಂಧ- 2 


ಕಳೆದ ಮೂರು ವರ್ಷಗಳಲ್ಲ ಕರ್ನಾಟಕ ಕೈಮಗ್ಗ ಅವೃದ್ಧಿ ನಿಗಮದಲ್ಲ ಉತ್ಪಾದಿಸಲ ; ಬಟ್ಟೆಯನ್ನು 
ಸರ್ಕಾರಿ ಸ್ವಾಮ್ಯದ ಶಿಕ್ಷಣ ಇಲಾಖೆಗೆ ಸರಲರಾಜು ಮಾಡಿದ ವಿವರಗಳು: 


ಜವಳ ಟೋ ಹಾಗೂ 
ನಿರ್ದೇಶಕರು ಕೈಮಗ್ಗ ಮತ್ತು ಜವಳ್ಳು 


